ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 1028(1140) 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭಾ ಕ್ಲೇತ್ರದಿಂದ 


ಸದಸ್ಯರ ಹೆಸರು . 
ಉತ್ತರಿಸಬೇಕಾದ ದಿನಾಂಕ 
ಉತ್ತೆರಿಸುವವರು 


ಮೀಸಲು ಅರಣ್ಯ ಪ್ರದೇಶದಿಂದ 10 ಕಿ.ಮೀ 
ವ್ಯಾಪ್ತಿಯ ಒಳಗೆ ಸಾಮಿಲ್ಲುಗಳು ಇರಬೆಕೆಂಬ 
ನಿಯಮವಿದ್ದರೂ 13 ಕಿ.ಮೀ ವ್ಯಾಪ್ರಿಯಷ್ಟು 
ದೂರದಲ್ಲಿರುವ ಕೃಷ್ಣಾಪುರ ಗ್ಸಾಮದಲ್ಲಿ 
ಸಾಮಿಲ್ಲುಗಳಿಗೆ ಯಾವ ನಿಯಮದ ಅನ್ವಯ 
ಅನುಮತಿ ನೀಡಲಾಗಿದೆ; (ವಿವರ ನೀಡುವುದು) 


1975-1980ರ ದಶಕದಲ್ಲೇ ಕೃಷ್ನ್ಣಾಸುರ. ಮತ್ತು 
ಕಾಟಿಪಳ್ಳ ಗ್ರಾಮಗಳು ನವಮಂಗಳೂರು 
ಬಂದರಿನ ವಸತಿ ರಹಿತರಿಗೆ ವಸತಿ ವ್ಯವಸ್ಥೆ 
ಕಲ್ಪಿಸಲು ಸ್ಮಳವನ್ನು ವನಿಗದಿಪಡಿಸಿದ್ದರೂ ಈ 
ಪ್ರದೇಶದಲ್ಲಿ ಸಾಮಿಲ್ಲುಗಳನ್ನು ಸ್ಥಾಪಿಸಲು 
ಯಾವ ನಿಯಮದ ಅನ್ವಯ ಅನುಮತಿ 
ನೀಡಲಾಗಿದೆ; 


ಈ ಪ್ರದೇಶದಲ್ಲಿ, ಸಾಮಿಲ್ಲುಗಳನ್ನು 


ಸ್ಮಾಪಿಸಲು ನಿಯಮಬಾಹಿರವಾಗಿ ಅನುಮತಿ; 


ನೀಡಿದ ಮತ್ತು ವರ್ಷಂಪ್ರತಿ 
ಅನುಮತಿಯನ್ನು ನವಿಕರಿಸುತ್ತಿರುವ ಯಾವ 
ಯಾವ ಅಧಿಕಾರಿಗಳಳ ಮೇಲೆ ಕ್ರಮ 


ಕೈಗೊಳಲಾಗಿದೆ; ಈ ಕುರಿತು ಸರಕಾರದ: 


ನಿಲುವೇನು? 


ಸಂಖ್ಯ: ಅಪಜೀ 0 ಎಫ್‌ಡಿಪಿ 2022 


" ಚುನಾಯಿತರಾದವರು) 

: 07.03.2022 

. ಅರಣ್ಯ ಹಾಗೂ ಆಹಾರ, ನಾಗರೀಕ ಸರಬರಾಜು ಮತ್ತು 
" ಗ್ರಾಹಕರ ವ್ಯವಹಾರಗಳ ಸಚಿವರು 


ತರ್ನಾಟಿಕ ಅರಣ್ಯ ನಿಯಮಾವಳಿ 196ರ ನಿಯಮ 
163ರನ್ವಯ, ಕೃಷ್ಠಾಪುರ ಮತ್ತು ಕಾಟಿಪಳ್ಯ 
ಗ್ರಾಮಗಳಲ್ಲಿ ಈ ಕೆಳೆಗಿನ ನಾಲು ಮರದ ಮಿಲುಗಳಿಗೆ 
ಅನುಮತಿ ನೀಡಲಾಗಿದೆ. 


1. ಮೆ ಕಾಳಿಕಾಂಬ ಫರ್ನಿಚರ್ಸ್‌, ಕೃಷ್ಣಾಪುರ ಕಾಟಿಪಳ್ಳ 
ಇದು1989-90ರಲ್ಲಿ ಸ್ಥಾಪನೆಗೊಂಡಿರುತ್ತದೆ. 
ಮೆ॥ಆಶಾ ವುಡೃರ್ಕ್‌ ಇಂಡಸ್ಟೀಸ್‌, ಕ್ಯಹ್ನಾಪುರ, 


2 
1985-86ರಲ್ಲಿ 


. ಮೆ!ಕಾಳಿಕಾಂ 
. ಬ ವುಡ್‌ ಇಂಡಸ್ಟೀಸ್‌ & ಫರ್ನಿಚರ್ಸ್‌, 5ನೇ ಬ್ಲಾಕ್‌, 


ಕಾಟಿಪಳ್ತ ಇದು 2002-0ರಲ್ಲಿ 


ಕಾಟಿಪಳ್ಯ ಗ್ರಾಮಗಳಲ್ಲಿ ಕರ್ನಾಟಕ ಅರಣ್‌ಯ 
ನಿಯಮಾವಳಿ 1969ರ ನಿಯಮ 168ರನ್ವಯ 
ಸಾಮಿಲ್ಲುಗಳನ್ನು ಸ್ಮಾಪಿಸಲು ಅನುಮತಿ 
ನೀಡಲಾಗಿರುತ್ತದೆ. 


ಕರ್ನಾಟಿಕ ಆರಣ್ಯ ನಿಯಮಾವಳಿ 1369ರ ನಿಯಮ 
163ರನ್ವಯ ಸಾಮಿಲ್ಲುಗಳನ್ನು ಸ್ಥಾಪಿಸಲು ಅನುಮತಿ 
ನೀಡಿರುವುದರಿಂದ,:ನಿಯಮ ಬಾಹಿರವಾಗಿ ಯಾವುದೇ 
'ಸಾಮಿಲ್ಲುಗಳನ್ನು ಸ್ನಾಪಿಸಲು ಅನುಮತಿ 


wr 


ಅರಣ್ಯ ಹಾಗೂ ಆಹಾರೆ"ಸೆಗರೀಕ ಸರಬರಾಜು 


ಮತ್ತು ಗ್ರಾಹಕೆರ ವ್ಯವಹಾರಗಳ ಸಚಿವರು 


